ತುಂಕೂರು ಸುನಂದಾ* 


ತುಮಕೂರು ಜಿಲ್ಲೆಯ ಜಿನ ದೇವಾಲಯಗಳು 


"ಸುಜನೆ ಜನಪದ'ವೆಂದು ಖ್ಯಾತಿವೆತ್ತಿ ರುವ 
ತುಮಕೂರು ಜಿಲ್ಲೆ ಯು ಇತಿಹಾಸದಲ್ಲಿ ನೊಳಂಬರು, 
ಗಂಗರು, ಹೊಯ್ಸ ಳರು, ವಿಜಯನಗರದೆ ಅರಸರು, 
ಜೋಳರು, ಮೈಸೂರು ಒಡೆಯರು ಮುಂತಾದವರೆ 
ಆಡಳಿತ ಮಂಡಲನಾಗಿದ್ದು ಆಯಾಯ ಕಾಲಕೆ ಶೈವ... 
ವೈಷ್ಣವ ಧರ್ಮಕ್ಕೆ ಮಾನ್ಯತೆ ೀಡಿಕುವುಘೊಂದಿಗೆ 
ಜೈನಧರ್ನುಕ್ಕೂ ಅಷ್ಟೇ ಮಾನ್ಯತೆ ನೀಡಲಾಗಿ 
ತ್ರೆಂಬುದಕ್ಕೆ ಈ ಜಿಲ್ಲೆಯಲ್ಲಿ ಅಲ್ಲಲ್ಲೇ ಕಾಣಬರುವ 
ಜಿನ ದೇವಾಲಯಗಳು "ನಾಕ್ರಿಯಾನಿವೆ. ತೋಳ ಮತ್ತು 
ಹೊಯ್ಸಳರ ಕಾಲಕ್ಕೆ ಇಲ್ಲಿ ಹೆಚ್ಚು ಜಿನ ಚೀವಾಲಯ 
ಗಳು ನಿರ್ಮಿತವಾಗಿವೆ ಎನ್ನಬಹುದು. ಈ ಜಿನ ಮಂದಿರ 
ಚ ನಿಟ್ಟೂರು ಮಂದಿರ ಹೊಯ್ಸಳ ಕಾಲದಲ್ಲಿ 

ತ್ವಕ್ಕೆ i. 


ಹ 3 

ಎಪಿಗ್ರಾಹಿಯಾ ಕರ್ನಾಟಕಾ ಸಂಪುಟಿ ೧೨ 
ಗುಬ್ಬಿ ೧೧ ಕಶ. ೧೨೨೬ರ ಶಾಸನದ ಪ್ರಕಾರ ಈ 
ಊರನ್ನು ದಕ್ಷಿಣದ ಅಯ್ಯಾವೊಳೆ ಎಂದು ಕರೆಯ 
ಲಾಗಿದೆ. ಇಲ್ಲಿ ಚಿಕ್ಕದಾದ ಗರ್ಭಗುಡಿಯಲ್ಲಿ ಶಾಂತೀ- 
ಶ್ವರಜಿನಮೂರ್ತಿ ಬಿಂಬವಿದೆ. ಮುಖವಂಂಟಪ್ಕ 
ನವರಂಗ, ಸುಖನಾಸಿ, ಗರ್ಭಗೃಹಗಳಿದ್ದು ಕಲಾತ್ಮಕ 
ವಾಗಿದೆ. ಮುಖಮಂಟಪದ ಕಂಬಗಳು ದುಂಡಾಗಿವೆ. 


ಪಕ್ಕದಲ್ಲಿ ಪದ್ಮಾವತಿ ಗುಡಿ ಮತ್ತು ಅಭಯಪ್ರಧಾಯಕ 


ಳಾದ ಜ್ವಾಲಾಮಾಲಿನಿ ಮೂರ್ತಿಗಳಿವೆ. ಕಂಬ-ತೊಲೆ 
ಗಳಲ್ಲಿ ಎಂಟು, ಹದಿನಾರು-ಮೂನತ್ತೆರಡು ಕೋನಗಳ 
ನಕ್ಷತ್ರಗಳು, ಕಮಲದ ದಳಗಳು, ಗೋಡೆ ಮೇಲಿನ 
ಸಟಕೆಗಳು, ಹೊ-ಬಳ್ಳಿಗಳು, ವಾದ್ಯಗಾರರ, 
ತೀರ್ಥಂಕರರ, ಯಕ್ಷ-ಯಕ್ಷಿಯ ಶಿಲ ಗಳನ್ನು ಶಿಲ್ಪಿ ಯು 
ಸುಂದರವಾಗಿ ಕುಂಡರಿಸಿದ್ದಾ ನೆ, ಗುಚ್ಚ ಶಾಸನ ನೀತ್ಯಾ 
“ಈ ರೇಖೆಯ ಪ್ರತುಮೆಯ ಕಂವಶಿಸಣೆ ಮಳವೆಯ 
ಮಲಯ” (ಮಳೋಸಿ ಮಲ್ಲಯ್ಯ) ಎಂದು ತಿಳಿದು 
ಬರುತ್ತಜಿ.  ನವರಂಗದಿಂದ ಮುಂದಕ್ಕೆ ಪದ್ಮಾವತಿ 
ದೇವಿಯ ಗುಡಿ ಇಡೆ. ಕಮಲಾಕಾರ ಸಫೀಶಸ್ಥಿತಳಾಗಿ 
ರುವಳು. ಈ ಅಂಕಣದಲ್ಲಿ ದುಂಡುಕಂಬಗಳು ಶಿಲ್ಪಗಳ 
ಕೆತ್ತನೆಯಿಂದ ಅಲಂಕೃತವಾಗಿನೆ. ನವರಂಗದಲ್ಲಿ 
ಒಂದು ಥಿಶದಿ ಶಾಸನವಿದ್ದು, ಅದರಲ್ಲಿ ಇಬ್ಬರು 
ಸ್ತ್ರ €ಯರು ಪದ್ಮಾಸನದಲ್ಲಿ ಕುಳಿತಿರುವ ಚಿತ್ರ ನಿದೆ. 
ಹೂ ರಿನ ಬಸದಿಯಲ್ಲಿನೆ ಶಾಸನೆದರೀತ್ಯಾ ಈ ಬಸ oe 
i dS ಬಸದಿಯಾಗಿದ್ದು ೧೨೧೯ರಲ್ಲಿ ಮಲಧಾರಿ 
ಜೀವರಗುಡ್ಡಿ ಮಾಳವಸೆಟ್ಟಿಕಬ್ಬೆಯರ ಮಗ ಮಲ್ಲಸೆಟ್ಟಿ 
ಈ ಚೈತ್ಯಾಲಯದ ಹೊರಬಿತ್ತಿಯ ಸುತ್ತಣ ಪ್ರತಿಮೆ 
ಯನ್ನು ಮಾಡಿಸಿದಂತೆ ಹೇಳಿದೆ. 


ಮಂದರಗಿರಿ (ಬಸದಿಜಿಟ್ಟ) : 
ತುಮಕೂರು ನಗರಕ್ಕೆ ಎಂಟು ಕಿ.ಮೂ. ದೊರ 
ವಿರುವ (ಬೆಂಗಳೂರು ರಸ್ತೆಯಲ್ಲಿ) ಮಂದರಗಿರಿ ಮೇಲೆ 


೫ ನಂ, ೬, ೧ನೆಯ ರಸ್ತೆ, ಎಂ. ಸ್ಕಿ ಕಾಲೋನಿ, ತುಮಕೊರು-೨ 


೯೬ 


ಇತಿಹಾಸ ದರ್ಶನ 


ನಾಲ್ಕು ಜಿನ ಜೀವಾಲಯಗಳು (ಪಾರ್ಶ್ವನಾಥ, ಅಜಿತ 
ನಾಥ ತ್ತು ಬ್ರಹ್ಮದೇವರ ಗಂಡಿ ಇವೆ.) ಇವುಗಳನ್ನು 
ಕ್ರಿ.ಶ. ೧೨ನೆಯ ಶತಮಾನೆದಲ್ಲಿ ಹೊಯ್ಸಳ ನರಸಿಂಹನ 
ಸೇನಾಧಿಪತಿ ಈಶ್ವ ರೆ ಚನೂಪತಿ ಇನ್ನ ಹೆಂಡತಿ 


ಮಾಚಿಯಕ್ಕಳ ಪ್ರೇರಣೆಯಿ ಂದೆ ನಿರ್ಮಿಸಿದನೆಂದು ತಿಳಿದು 
ಬರುತ್ತದೆ. 
ನಿಡುಗೆಲ್‌ : 
ಪಾವಗಡದ ಬೆಟ್ಟಗುಡ್ಡ ಗಳ ನಡುವಿರುವ 
@ 


ನಿಡುಗಲ್‌ ಒಂದು ಜೈನ ಕೇಂದ್ರವಾಗಿತ್ತೆಂಬ ಐತಿಹ್ಯ 
ವಿದೆ. ನೇವಿಚಂದ್ರಮುನಿ ಅತ್ತ ಬಂದಾಗ ಇರುಂಗೋಳ 
5ಗ್ಲೀಛೆ ಇ ಬಳ 

ಜೋಳನ ರಾಣಿಯರಾಗಿದ್ದ ಒಬ್ಬಣಬೈ-ಚಂದ್ರವ್ವೆ, 
ಮುನಿಗಳ ಉಪದೇಶದಿಂದ ಪ ಸ್ರಭಾ ವಿತರಾಗಿ ಜೈನಧರ್ಮ 
ನನ್ನು ಸಿ (ಕರಿಸಿ ಇಲ್ಲಿ ಪಾಶ ನಾಥ ಬಸದಿ ನಿರ್ನಿಸಲು 
ಪ್ರೇರೇನಿಸಿದರು. ಈ ಊರ He ಬಾಹುಬಲಿ 
ಮೂರ್ತಿ ಮತ್ತು 


ವಹಂಗೆ 
ಎರಡು ಜೀರ್ಣ ಜಿನ ಮ 


ಕ 


ುದಿರೆ? 
ದ್ವಾರವಾಗುವ ಭಟ್ಟ 


ಹಚ್ಚಣ : 

ತಿಪಟೂರು ತಾಲ್ಲೂಕಿಗೆ ಸೇರಿದ ಹಚ್ಚಣದಲ್ಲಿ 
ತ್ರಿಭುವನಮಲ್ಲ ಎರೆಯಂಗ ಹೊಯ್ಸ ಳದೇವ- ಏಚಲಾ 
ಜೀನಿಯರ ಮಗ ಬಲ್ಲಾಳನ ಮಂತ್ರಿ ಮರಿಯಾನೆ ದಂಡ 
ನಾಯಕನಿಂದ ನಿರ್ಮಿಸಿದ ಜಿನ ಮಂದಿರವಿದೆ. 


ಇತರ ಸ್ಥಳಗಳಲ್ಲಿರುವ ಜಿನ ಮಂದಿರಗಳು : 
ತುಮಕೂರು ನಗರದಲ್ಲಿ ಇತ್ತೀಚಿಗೆ ಸುಮಾರು 

ಮೂರು ದಶಕಗಳಿಂದ ಶ್ವೇತಾಂಬರ ಪಂಥದವರು ಅಜಿತ 

ನಾಥ ಬಸದಿಯನ್ನು ನಾಗರ ಶೈಲಿಯಲ್ಲಿ ಆಧುನೀಕರಿಸಿ 


ಲ್‌ 


ತೆ. 


ನಿರ್ಮಿಸಿದ್ದಾರೆ ಮತ್ತು ಪಾರ್ಶ್ವನಾಥ ಬಸದಿ ಸಹೆ 


ಇಲ್ಲಿದೆ. ಸುಂದರವಾದ ಸಂಚಲೋಹಮೂರ್ತಿಗಳು 
ಇಲ್ಲಿವೆ. ಹೆರಿಯಾಳಾದೇನಿ ಪ್ರತಸ್ಮಳಾಗಿ ನಿರ್ವಾಣ 


ಹೊಂದಿದೆ ಕರಡಾಳಿನೆಲ್ಲಿ (ತಿಪಟೂರು ತಾಲ್ಲೂಕು)ನಲ್ಲಿ 
ಒಂದು ಜೈನ ಶಾಸನವಿದೆ. ಇದಲ್ಲದೆ ಬಿದರೆ ಮಲ್ಲಿಸು 
ಪಾರ್ಶ್ವನಾಥ ಬಸದಿ, ತೋವಿನಕೆರೆಯಲ್ಲಿ ಚಂದ್ರನಾಥ 
ಬಸೆದಿ, ಅಕ್ಕಿಂರಾಂಪುರದಲ್ಲಿ ಅನಂತನಾಥ ಸ್ವಾಮಿ 
ಬಸದಿ, ಗುಬ್ಬಿಯಲ್ಲಿ ಆದಿನಾಥತೀರ್ಥಸ್ವಾಮಿ,ಮಧುಗಿರಿ 
ಯಲ್ಲಿ ಮಲ್ಲಿನಾಥ ಮತ್ತು ಇತ್ತೀಚೆಗೆ ಅಮೃತಶಿಲೆಯಲ್ಲಿ 
ಮಾಡಿರುವ ಬಾಹುಬಲಿಸ್ವಾಮಿ ಮೂರ್ತಿ ಬಸದಿಗಳಿವೆ. 
ತುಮಕೂರು ನಗರಕ್ಕೆ ಆರು ಕಿ.ಮೂ. ಇರುವ ಕುಪ್ಪ oಗಿ 
ಯಲ್ಲಿ ಪಾಶ ನಾಥ ಬಸದಿ ೧೧೮೦ರಲ್ಲಿ ಕೇಸಂತೆಟ್ಟ 
ಎಂಬುವನು ಇಟ್ಟ ದನೆಂದು ತಿಳಿದುಬರುತ್ತ ಸ್ಟ ಚಿಕ 
ನಾಯಕನಹಳ್ಳಿ “ಾಲ್ಲೂಕಿನಲ್ಲ ಕ್ರಿ. ಶ. ೧೧೬೧ರಲ್ಲಿ 
ಹೊಯ್ಸಳ ನರಸಿಂಹದೇವನೆ ಮಹಾ ಸಾಮಂತ 
ಗೋವಿದೇವನೆಂಬುವನು ಚೆನ್ನಸಾರ್ಶ್ವನಾಥ ಮಂದಿರೆ 
ವನ್ನು ನಿರ್ಮಿಸಿ ದತ್ತಿ ಬಿಟ್ಟಿ ನೆಂದು ತಿಳಿದಿದೆ. ಮಾಯ 
ಸಂದ್ರ ದಲ್ಲಿ ಪಾರ್ಶ್ವ ನಾಥಸ್ವಾ ಮಿ, ಕಂದಿಕೆರೆ ಶಾಂತಿನಾಥ 
ಸ್ವಾಮಿ, ಕೊತ್ತಿ ನಕೆಯಲ್ಲಿ “ನು ಸ್ಲಿವರ್ಧೆನನ ಕಾಲದಲ್ಲಿ 
ನಿರ್ಮಿತವಾದ ಸಂಯುಕ್ತ ಜೈನವಿಗ್ರ ಹಗಳ ಬಸದಿ, 
ತೋವಿನಕೆರೆ ಸಮೀಪವಿರುವ ಶೀತಫೆಲ್‌ನಲ್ಲು ಒಂದು 
ಬಸದಿ ಇಜಿ. 


ತುನುಕೂರು ಜಿಲ್ಲೆ ಯ ಜೈನಮಂದಿರಗಳು ವಾಸ್ತು 
ಶಿಲ್ಪ ವೈಭವ ವೈತಿಷ್ಠ ತೆಯನ್ನು ಹೊಂದಿಲ್ಲವಾದರೂ, 
ಧಾರಕ ಹಿನ್ನಲೆಯಲ್ಲಿ ಮುಖ್ಯವಾಗಿವೆ. ಬಹು. 
ಮಟ್ಟಿ ಗೆ ಹೊಯ್ಸಳರ ಆಳ್ವಿ ಕೆಯಲ್ಲೇ ಜೈನಧರ್ಮ 
ಪ್ರ ಬಲವಾಗಿದ್ದು ಹೆಚ್ಚು ಜಿನ 'ಯಂದಿಕನಳು ಆ ಕಾಲದಲ್ಲಿ 


ರಾತಾ ಎನ ಷ್ಣ, 


